18 


ಎಸ್‌. ಎ. ಜಗನ್ನಾಥ 


ಅಥಣಿ ತಾಲೂಕಿನ ಕಲ್ಯಾಣ ಜಾಳುಕ್ಕರ ದೇವಾಲಯಗಳು: 


ಒಂದು ಅಧ್ಯಯನ 


ಕರ್ನಾಟಕದಲ್ಲಿ ಕಂಡುಬರುವ ವಾಸ್ತುಕಲಾ 
ಇತಿಹಾಸವನ್ನು ಸೂಕ್ಷ್ಮವಾಗಿ ವಿವೇಚಿಸಿದರೆ ಹಲವು 
ಪರಿವರ್ತನೆಯ ಕಲಾಶೈಲಿಗಳ ಹಂತಗಳು ಗೋಚರ 
ವಾಗುತ್ತವೆ. ಬಾದಾಮಿ, ಐಹೊಳೆ ಮತ್ತು ಪಟ್ಟದ 
ಕಲ್ಚೆನ ದೇವಾಲಯಗಳು ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ 
ವಾದ ಲಕ್ಷಣಗಳನನ್ನಿ ರೂಢಿಸಿಕೊಂಡು ಚಾಳುಕ್ಕ ಶೈಲಿ 
ಯವೆಂದೇ ಪ್ರಸಿದ್ಧಿ ಪಡೆದಿವೆ. ಈ ಶೈಲಿಯು ದಕ್ಷಿಣ 
ಭಾರತದಲ್ಲಿ ಜನಪ್ರಿಯವಾಗಿದ್ದ. ವೇಸರ ಅಥವಾ 
ದ್ರಾವಿಡಶೈಲಿಗಿಂತಲೂ ಪ್ರತ್ಯೇಕವಾಗಿತ್ತು. ಅನಂತರ 
ಕರ್ನಾಟಕವಸ್ನಾಳಿದ ರಾಷ್ಟ್ರಕೂಟರ ಕಾಲದಲ್ಲಿ ದೇವಾಲ 
ಯಗಳ ನಿವರ್ಕಾಣದಲ್ಲಿ ಹಲವು ಪ್ರಮುಖ ಪರಿವರ್ತ 
ಗಳು ರೂಢಿಗೆ ಬಂದವು. ಎತ್ತರವಾದ ವೃತ್ತಾಕಾರವಾದ 
ಸ್ತಂಭಗಳು, ಬೃಹದಾಕಾರವಾದ ವಿವಕಾನ ರಚನೆ ಹಾಗೂ 
ವಾಸ್ತು ನಿವೇಶನದಲ್ಲಿ ವೈಶಾಲ್ಯತೆ. ಮುಂತಾದವುಗಳು 
ಈ ಶೈಲಿಯ ಪ್ರಮುಖ ಲಕ್ಷಣವಾಗಿ ಬೆಳೆದು ಬಂದವು. 
ರಾಷ್ಟ್ರಕೂಟರ ಕಾಲದ ಶಿಲ್ಪಕಲಾ ಕೃತಿಗಳು ಅಂದಿನ 
ಜನಜೀವನದ ಅಭಿವ್ಯಕ್ತತೆಯೋ ಎಂಬಂತೆ ಸರಳ 
ಉಡುಪು ಹಾಗೂ ಆಭರಣ ವಿನ್ಯಾಸಗಳನ್ನು ಹೊಂದಿರಂ 
ವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. 


ರಾಷ್ಟ್ರಕೂಟರ ಪತನದ ತರಂವಾಯ ಬಾದಾವಿಂ 
ಚಾಳುಕ್ಕರ ಮುಂದಂವರಿಕೆ ಎಂದು ಹೇಳಿಕೊಂಡು ಬಂದ 
ಕಲ್ಮಾಣ ಚಾಳಂಕ್ಕರು ವಿಶಿಷ್ಟವಾದ ದೇವಾಲಯ 
ವಾಸ್ತುಶಿಲ್ಪ ಶೈಲಿಯನ್ನು ಕರ್ನಾಟಕದ ಉತ್ತರಭಾಗ 


ಇತಿಹಾಸ ದರ್ಶನ 


ಗಳಲ್ಲಿ ಹೇರಳವಾಗಿ ಪರಿಚಯಿಸಿದರು. ವಾಸ್ತಾಶಿಲ್ಪ 
ಬೆಳವಣಿಗೆಯ ದೃಷ್ಟಿಯಿಂದ ಕಲ್ಮಾಣ ಚಾಳುಕ್ಕರ ಕಾಲ 
ವನ್ನು ಒಂದು ಪರಿವರ್ತನೆಯ (££೩051(101) ಯಂಗ 
ವೆಂದು ಹಲವು ವಿದ್ವಾಂಸರುಗಳ ಅಭಿಪ್ರಾಯವಾಗಿದೆ. 
ಪ್ರಮಂಖವಾಗಿ ಚಾಳುಕ್ಕರ ಪ್ರಾರಂಭದ ಕಾಲದಲ್ಲಿ 
ನಿರ್ಮಿತವಾದ ಹಲವು ದೇವಾಲಯಗಳು ರೂಢಿಯಲ್ಲಿದ್ದ 
ರಾಷ್ಟ್ರಕೂಟರ ಕಲಾಶೈಲಿಯ ಲಕ್ಷಣಗಳನ್ನು ಅಲ್ಪಸ್ವಲ್ಪ 
ಬದಲಾವಣೆಗಳೊಡನೆ ರೂಢಿಗೆ ಬಂದದ್ದು ಸ್ಪಷ್ಟವಾಗಿ 
ವ್ಯಕ್ತವಾಗುತ್ತದೆ. ಉದಾಹರಣೆಗೆ, ಕದಂಬನಾಗರ 
ಶಿಖರ, ವೃತ್ತಾಕಾರವಾದ ಬೃಹದ*ಗಾತ್ರದ(02೩55190) 
ಸ್ತಂಭಗಳು,ನವರಂಗದ ಆಂತರಿಕ ವಿನ್ಯಾಸದಲ್ಲಿ ವಿಸ್ತರಣ್ಕೆ 


ದೇವಾಲಯದ ಮುಂಭಾಗದಲ್ಲಿ ವ್ಯಕ್ತವಾಗುವ 
ಮುಖಮಂಟಪ ಅಥವಾ ಬೇರೆ... ಯಾವುದೇ 


ವಿಸ್ತೃತ ಭಾಗ ಹಾಗೂ ದೇವಾಲಯದ ಸ್ಥ ಳವಿನ್ಯಾಸ 
ದಲ್ಲಿ ವೈಶಾಲ್ಯತೆ ವಂತಾದ ಪ್ರಮಂಖ ಬದಲಾವಣೆ 
ಗಳು ಕಲ್ಯಾಣ ಚಾಳುಕ್ಯರ ಶೈಲಿಯಲ್ಲಿ ವ್ಯಕ್ತವಾಗುವುದು 
ಗಮನೀಯವಾಗಿದೆ. ಈ ಕಾಲದ ಶಿಲ್ಪಕಲಾಕೃತಿಗಳು 
ಅಂದಿನ ಜನಜೀವನದ ಅಭಿವ್ಯಕ್ತತೆಯೋ ಎಂಬಂತೆ ಸರಳ 
ವೇಷಭೂಷಣ ಹಾಗೂ ಆಭರಣಗಳ ಸಹಜ ಅಲಂಕಾರ 
ಗಳು ಚಾಳುಕ್ಕರ ಶೈಲಿಯ ಒಂದು ಬದಲಾವಣೆಯ 
ಪ್ರತಿರೂಪವೆನ್ನಬಹುದು. ಬೆಳಗಾವಿ ಜಿಲ್ಲೆಯ ಹಲಸಿ, 
ಗೋಕಾಕ್‌ ಜಲಪಾತದ ಬಳಿ ಇರುವ ದೇವಾಲಯಂಗಳಂ 
ಹಾಗೂ ಸೌಂದತ್ತಿ, ಬೈಲಹೊಂಗಲ, ಹೂಲಿ ಮುಂತಾದ ' 
ಪ್ರದೇಶಗಳಲ್ಲಿ ಕಲ್ಮಾಣ ಚಾಳುಕ್ಕರ ಶೈಲಿಯ ದೇವಾಲ 


೫೧ 


ಯಗಳು ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕಂಡಂಬರಂ 
ತ್ತವೆ. ಆದರೆ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ 
ದೇವಾಲಯಗಳು ಖಚಿತವಾಗಿಯೂ ವೈಶಿಷ್ಠ ತ ಪೂರ್ಣ 
ಲಕ್ಷಣಗಳನ್ನು ವ್ಯಕ್ತಪಡಿಸುವುದು ಹಾಗೂ ವಾಸ್ತುಶಿಲ್ಪ 


ಅಧ್ಯಯನದ ದೃಷ್ಟಿಯಿಂದ ಆಸಕ್ತಿಯುತವಾಗಿವೆ. 


ಅಥಣಿ ತಾಲ್ಲೂಕಿನ ದಕ್ಷಿಣದ ಗಡಿಯಲ್ಲಿ ಅರ್ಧ 
ಚಂದ್ಭಾಕಾರವಾಗಿ ಎನ್ಕ್ಯಾಸ ಹೊಂದಿರಂವ ಕೃಷ್ಣಾನದಿಯ 
ಎಡದಂಡೆಯು ಚಾಳುಕ್ಯ ವಾಸ್ತುಶಿಲ್ಪದ ಬಹುಮುಖ್ಯ 
ವಾದ ಕೇಂದ್ರವೆನ್ನಬಹುದಂ. ಈ ಪ್ರದೇಶದಲ್ಲಿ 
ಪೂರ್ವೇತಿಹಾಸದ ಹಲವು ನಿವೇಶನಗಳನ್ನು ಈಗಾಗಲೇ 
ಗುರುತಿಸಿರುವುದರಿಂದ ಐತಿಹಾಸಿಕವಾಗಿ ಈ ಕೇಂದ್ರಗಳ 
ಮಹತ್ವವು ವ್ಯಕ್ತವಾಗುತ್ತದೆ. ಅಥಣಿಯನ್ನು ಮಹಾ 
ರಾಷ್ಟ್ರದಿಂದ ಪ್ರವೇಶ ವರಾಡುವ ಕರ್ನಾಟಕ(ಪಶ್ಚಿಮದ) 
ಮಹಾದ್ವಾರವೆಂದಂ ಕರೆಯಲಾಗಿದೆ. ಅನೇಕ ವಿದೇಶಿ 
ಯಾತ್ರಿಕರಂ ಬಿಜಾಪುರಕ್ಕೆ ಭೇಟಿ ನೀಡಿದಾಗ ಅಥಣಿಯ 
ವಲಕವೇ ಪ್ರಯರಣಿಸಿದರೆನ್ನುವುದಂ ಇಲ್ಲಿ ಗಮನಿಸ 
ಬೇಕಾದ ಅಂಶ, ಅಥಣಿ ನಗರದಲ್ಲೆ ಹಲವಾರು 
ದೇವಾಲಯಗಳಿದ್ದು, ನಗರದ ಮಧ್ಯಭಾಗದಲ್ಲಿರುವ 
ಅವೃತಲಿಂಗೇಶ್ವರ ದೇವಾಲಯಂವು ಚಾಳಂಕ್ಕರ ಶೈಲಿ 
ಯಲ್ಲಿ ನಿವಿ೯ತವಾದ ಸುಂದರ ಕಟ್ಟಡ. ನವರಂಗ 
ದ್ವಾರದ ಎರಡೂ ಕಡೆಗಳಲ್ಲಿ ಜಾಲಂಧ್ರಗಳಿವೆ ಮತ್ತಾ 
ವಂಂಂಭಾಗದ ಎರಡೂ ಕಂಬಗಳು ಲೇಥ್‌ನಲ್ಲಿ ಸಿದ್ಧ 
ಗೊಂಡಿದ್ದು, ಅತಂತ ಕುತೂಹಲಕಾರಿ ಸೂಕ್ಷ್ಮ ಕೆತ್ತನೆ 
ಗಳನ್ನು ಹೊಂದಿವೆ. ಕೃಷ್ಣಾನದಿಯ ಅರ್ಧಚಂದ್ರಾ 
ಕಾರವಾದ ಎಡದಂಡೆಯ ಉದ್ದಕ್ಕೂ ಇರುವ ಪುರಾತನ 
ಸ್ಥ ಳಗಳೆಂದರೆ ಐನಾಪುರ, ಸಪ್ತಸಾಗರ, ಸತ್ತಿ, ಸವದಿ 
ಮಂಂತಾದವು. ಈ ಸ್ಮಳಗಳು ಮೂಲತಃ ಪೂರ್ವೆಶಿ 
ಹಾಸದ ಕೇಂದ್ರಗಳಾಗಿರುವುದು ಈಚೆಗೆ ಸ್ಪಷ್ಟವಾಗಿದೆ. 
ಈ ಸ್ಥಳಗಳಲ್ಲಿ ಹಾಗೂ ಸುತ್ತವರುತ್ತಲ ಇತರೆ ಪ್ರದೇಶ 
ಗಳಲ್ಲಿ ವ್ಯಕ್ತವಾಗುವ ವಿಶೇಷ ಆಕರ್ಷಣೆ ಎಂದರೆ ವಿಪ್ಪಲ 
ನಾಗಿರುವ ಕಲ್ಯಾಣ ಚಾಳುಕ್ಯರ ದೇವಾಲಯಂಗಳ್ಳು 
ಕ್ತ ೈಷ್ಟ್ವಾನದಿಯ ತೀರದಲ್ಲಿ ಕಂಡುಬರುವ ಹಲವು ದೇವಾ 
ಲಯಗಳನ್ನು ಸ್ಥಳಗಳ ಸರದಿಯಲ್ಲಿ ಇಲ್ಲಿ ಅಧ್ಯಯನ 
ವರಾಡಲಾಗಿದೆ. 


ಅಥಣಿಯಿಂದ ಪಶ್ಚಿಮಕ್ಕೆ ೨೪ ಕಿ.ವೂ. ದೂರ 
ಚ 


೫೨ 


ದಲ್ಲಿರಂವ ಪ್ರಾಚೀನ ಸ್ಥಳವಾದ ಬಾಡಗಿಯನ್ನ್ನ ಸವಾ 
ಪದ ಕೊಕಟನೂರು ಶಾಸನದಲ್ಲಿ“ಬಾಡಿಗೆ'ಎಂದಂ ಕರೆಯ 
ಲಾಗಿದೆ. ಆ ಗ್ರಾಮದ ಪ್ರವೇಶದ್ವಾರದಲ್ಲಿ ಕಲ್ಮೇಶ್ವರ 
ಎಂದು ಸ್ಥಳೀಯವಾಗಿ ಕರೆಯಲ್ಪಡುವ ಸುಂದರ 
ಕಲ್ಯಾಣ ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿರುವ 
ತ್ರಿಕೂಟಾಚಲ ದೇವಾಲಯವಿದೆ. ಈ ದೇವಾಲಯಂದ 
ನವರಂಗದಲ್ಲಿ ಮೂರು ಮಹಾದ್ವಾರಗಳಿದ್ದು , ಗರ್ಭ 
ಗೃಹದ ದ್ವಾರದ ಮೇಲ್ಭಾಗದ ಭಿತ್ತಿಯಲ್ಲಿ ಕಿರಾತಾ 
ಜರ್ಜನೀಯವನ್ನು ಪ್ರತಿನಿಧಿಸುವ ಸುಂದರ ಉಬ್ಬು ಶಿಲ್ಪ 
ಎದೆ... ನವರಂಗದ ಮಹಾದ್ವಾರದ ಮೇಲ್ಭಾಗದಲ್ಲಿ 
ಸಪ್ತವಕಾತೃಕೆಯರ ಜೋಡು ಶಿಲ್ಪವಿದ್ಗೆ ನವರಂಗ 
ದಲ್ಲಿ ಲೇಥ್‌ನಿಂದ ತಿರುಗಿಸಲ್ಪಟ್ಟಿರುವ ಚಾಳಂಕ್ಕ 


ಶೈಲಿಯ ಕಂಬಗಳು ನುಣುಪಾಗಿದ್ದು ಅಲಂಕೃತ 
ಗೊಂಡಿವೆ. ಹೊರಭಾಗದಲ್ಲಿ ದೇವಾಲಯದ 
ಸಂತ್ತಲೂ ಮಣ್ಣಿನ ರಾಶಿಯ ಆವರಿಸಿದ್ದರೂ 


ಗರ್ಭಗೃಹದ ಹೊರಪಾರ್ಶ್ವದ ಭಿತ್ತಿಯಲ್ಲಿ ಉವಕಾ 
ವಂಹೇಶ ರ, ಚಾಮರಧಾರಿಣಿಯರು, ಗಣಪತಿ, ನರ್ತನ 
ಭಂಗಿಯಲ್ಲಿರುವ ಮವಂದನಿಕೆಯರು, ಸಂಗೀತಗಾರರು 
ಮತ್ತು ಹಲವಾರು ಮಿಥುನ ಉಬ್ಬುಶಿಲ್ಫಗಳು ಕಂಡು 
ಬರಂತ್ತವೆ.. ಈ ದೇವಾಲಯದ ಮುಂಭಾಗದ ಜಗಲಿ 
ಯಲ್ಲಿ ಅಪ್ರಕಟಿತ ಶಾಸನವು ಹೂತುಹೋಗಿದ್ದ, ಅದರ 
ಮೇಲ್ಭಾಗವು ವರಾತ್ರ ಕಾಣಿಸುತ್ತದೆ. 


ಬಳ್ಳಿಗೇರಿಯು. ಇನ್ನೊಂದು ಪ್ರಾಚೀನ ಸ್ಥಳ 
ವಾಗಿದ್ದು, ಅಥಣಿಯಿಂದ ೧೮ ಕಿ. ವೂ. ದೂರದಲ್ಲಿದೆ. 
ಪ್ರಾಚೀನ ಶಾಸನಗಳಲ್ಲಿ ಈ ಸ್ಥಳವನ್ನು *ಬಾಳಂಗೇರಿ' 
ಎಂದು ಪದೇ ಪದೇ ಉಲ್ಲೇಖಿಸಲಾಗಿದೆ. ಇಲ್ಲಿ ಸ್ಥಳೀಯ 
ವಾಗಿ ಕರೆಯಲ್ಪಡುವ ಬಸವಣ್ಣನ ದೇವಾಲಯವು ಬಹರಿ 
ತೇಕವಾಗಿ ಅಲ್ಲಿಯ ಶಾಸನಗಳಲ್ಲಿ ಉಕ್ತವಾಗಿರುವ ನರ 
ಸಿಂಹನ ದೇವಾಲಯವೆಂದು ಹೇಳಬಹುದು. ಏಕೆಂದರೆ 
ಈ ಜಾಳುಕ್ಕ ಶೈಲಿಯ ದೇವಾಲಯವು ತ್ರಿಕೂಟಾಚಲ 
ವಾಗಿದೆ. ಹಾಗೂ ಮೂರು ಗರ್ಭಗುಡಿಗಳಲ್ಲೂ ಶಿವ 
ಲಿಂಗವಿದ್ದರೂ ಮುಖ್ಯ [ಕೇಂದ್ರ) ಗರ್ಭಗೃಹದ ಲಲಾಟ 
ದಲ್ಲಿ ಲಕ್ಷ್ಮಿನರಸಿಂಹನ ಉಬ್ಬುಶಿಲ್ಪವಿದೆ. ಬಸವಣ್ಣನ 
ದೇವಾಲಯದ ಸವಿಪದಲ್ಲೆ (ಅರ್ಧಭಾಗ ಮಣ್ಣಿನಲ್ಲಿ 
ಹೂತಿರಂವ) ವೀರಭದ್ರ ದೇವಾಲಯವೊಂದು ಇದೆ. 


ಇತಿಹಾಸ ದರ್ಶನ 


ಇದೂ ಶ್ರಿಕೂಟಾಚಲವಾಗಿದ್ದು ಕಲ್ಯಾಣ ಚಾಳುಕ್ಕರ 
ಶೈಲಿಯ ಕಂಬಗಳನ್ನು ಹೊಂದಿದೆ. ಇದೇ ದೇವಾಲ 
ಯದ ಪರಿಸರದಲ್ಲಿರುವ ಮತ್ತೊಂದು ಶಾಸನವು, 
ಪಾರ್ಶ್ವನಾಥ ತೀರ್ಥಂಕರ ಬಸದಿಗೆ ನೀಡಿರುವ ಹಲವು 
ದಾನಗಳನ್ನು ಕುರಿತು ತಿಳಿಸುತ್ತದೆ. ಇದರ 
ಪ್ರಕಾರ, ಚಾಳುಕ್ಕ ಬಿಜ್ಜಳನ ಅಧಿಕಾರಿಯಾದ ಕಾಳಿದಾಸ 
ಚಂಪು ಎಂಬುವನು ತಾನು ಕಟ್ಟಿಸಿದ ಪಾರ್ಶ್ವನಾಥ 


ಬಸದಿಗೆ ಹಲವು ದಾನಗಳನ್ನು ನೀಡಿದನು. ಬಹಂಶಃ 
ವೀರಭದ್ರ ದೇವಾಲಯವು(?) ಬಸದಿಯಾಗಿದ್ದಿರ 
ಬಹುದು. ಈಗ ಈ ಸ್ಥಳದಲ್ಲಿ ಯಾವ ಜೈನ ಕುಟುಂಬ 


ಗಳೂ ಕಂಡುಬರುವುದಿಲ್ಲ. 


ಅಥಣಿಯಿಂದ ೨೪ ಕಿ.ಮೂ. 
ನಲ್ಲಿರುವ ಕೃಷ್ಣಾನದಿಯ ಎಡದಂಡೆಯಲ್ಲಿ ಇರುವ 
ಮತ್ತೊಂದು ಪುರಾತನ ಸ್ಥಳವೆಂದರೆ ಐನಾಪುರ; 
ಕಲ್ಯಾಣ ಚಾಳುಕ್ಯರ ಕಾಲದ ಪ್ರಸಿದ್ಧ ಜೈನಕೇಂದ್ರ. 
ಸ್ಥಳೀಯರು ಐನಾಪುರವನ್ನು ಪುರಾತನ “ಅಯ ಬನಪುರ? 
ಆಥವಾ "ಜೈನಾಪುರ ಎಂದು ಹೇಳುವರು. ಅಯ್ಯನ 
ಪ್ರರ ಎಂದರೆ ಪುರಾತನ ಅಗ್ರಹಾರವೆಂದು ಹಲವು 
ವಿದ್ವಾಂಸರು ತರ್ಕಿಸಿರುವರು. ಊರಿನ ಮಧ್ಯದಲ್ಲಿರುವ 
ಎರಡು ಪುರಾತನ ಬಸದಿಗಳೆಂದರೆ ಆದಿನಾಥ ಮತ್ತು 
ಪಾರ್ಶ್ವನಾಥ. ಆದಿನಾಥ ಬಸದಿಯೊಳಗಡೆ ಇರುವ 
ಆದಿನಾಥ ವಿಗ್ರಹವನ್ನು ಬಿಜಾಪುರದ ಬಳಿಯ ಗ್ರಾವಂ 
ವೊಂದರಿಂದ ಇಲ್ಲಿಗೆ ತಂದಿರಿಸಲಾಗದೆಯೆಂಬುದಂ ಸ ಳೀ 
ಯರ ಹೇಳಿಕೆ. ನವರಂಗದ ಒಳಗೆ ಅರ್ಧಮಂಟಪ ದ 
ದ್ವಾರದ ಬಳಿ ಇತ್ತೀಚೆಗೆ ಪ ಪ್ರತಿಷ್ಠಾ ಹಿಸಿರುವ ಗೊಮ್ಮಟೇ 
ಶ್ವರನ ಎಗ್ರಹವಿದೆ. ಪಾರ್ಶ್ವನಾಥ ಬಸದಿಯೂ ಕಲ್ಮಾಣ 
ಚಾಳುಕ್ಕರ ಶೈಲಿಯಲ್ಲಿಯೇ ನಿರ್ಮಿತವಾಗಿರುವ ಒಂದಂ 
ಸುಂದರ ಕಟ್ಟಡ... ಇಲ್ಲಿಯ ಮೂಲವಿಗ್ರಹವು ಭಿನ್ನ 
ವಾಗಿರುವ ಕಾರಣ ಪೂಜೆಗೊಳ್ಳದ ಅದನ್ನು ನವರಂಗದ 
ಬಲಭಾಗದಲ್ಲಿ ಇರಿಸಲಾಗಿದೆ. . ಇದರ ಪೀಠದ ಮೇಲೆ 
ಚಾಳುಕ್ಕರ ಶೈಲಿಯ ಸವೆದುಹೋದ ಅಪ್ರಕಟಿತ ಶಾಸನ 
ವಿದೆ. ಈ ಮೂರ್ತಿಯ ಪಕ್ಕದಲ್ಲೆ ಧ್ಯಾನಾಸಕ್ತನಾಗಿ ಕುಳಿ 
ತಿರಂವ ಮಹಾವೀರನ ಚಾಳುಕ್ಕ ಶೈಲಿಯ ವಿಗ್ನ ಸ್ರಹವಿದ್ದು, 
ಇದರ ಪೀಠದ ಮೇಲೂ ಅಪ್ರಕಟಿತ ಶಾಸನವಿದೆ: ಮುಖ 
ಮಂಟಪದ ಎಡಭಾಗದಲ್ಲಿರುವ ಚಾಳುಕ್ಯ ಕಂಬವೊಂದ 
ರಲ್ಲಿ ಸಹಸ್ಪ್ರ ಜಿನಬಿಂಬಗಳನ್ನು ಉಬ್ಬುಶಿಲ್ಪದೋಪಾದಿ 


ಪಶ್ಚಿಮ ದಕ್ಕಿ 
ಜ 


ಇಶಿಹಾಸ ದರ್ಶನ 


ಯಾಗಿ ಸುಂದರವಾಗಿ ಕೆತ್ತಲಾಗಿದೆ. 
ಎದುರಿಗೆ ಸುವಕಾರು ೧೨ ವೂಟರ್‌ ಎತ್ತರದ ವಕಾನ 
ಸ್ತಂಭವಿದೆ. ಗರ್ಭಗೃಹದ ಮೇಲ್ಭಾ ಗದಲ್ಲಿ ಇತ್ತೀಚೆಗೆ 
ನಿರ್ಮಿಸಲಾಗಿರುವ ಆಯತಾಕಾರವಾದ ಗೋಪುರವಿದೆ. 
ಪ್ರ ಸ್ಮಳದ ಹೊರಭಾಗದಲ್ಲಿ ಕಾಣಸಿಗುವ *ಗುಂಘ' 
ಎಂದು ಕರೆಯಲಾಗುವ ಜೈನರ ಖಾಸಗಿ ಆವರಣದಲ್ಲಿ 
ಚಾಳುಕ್ಕ ಶೈಲಿಯ ಅಪೂರ್ಣವಾದ ದೇವಾಲಯದ ಗರ್ಭ 
ಗೃಹ ಮತ್ತು ಅರ್ಧಮಂಟಪ ವಕಾತ್ರ ಇವೆ. ಗರ್ಭ 
ಗೃಹದ ಸುತ್ತಲೂ ವಿಪುಲವಾದ ಕೆತ್ತ ನೆಯುಳ್ಳ ದೇವ 
ಕೋಷ್ಟ ಗಳು ಕಂಡುಬಂದರೂ ಅವುಗಳಲ್ಲಿ ಯಾವುದೇ 
ಶಿಲ್ಪಗಳು ಇಲ್ಲ. ಆದರೆ ಶಿಲ್ಪಗಳನ್ನು ಬಿಡಿಸುವ ಪೂರ್ವ 
ಯೋಜನೆಗಾಗಿ ರಚಿಸಲಾಗಿರುವ ರೇಖಾವಿನ್ಕಾ ಸಗಳು 
ಈಗ ಹೊರಭಾಗದ ಗೋಡೆಯ ಮೇಲೆ ಕಾಣಿಸುತ್ತ ವೆ. 
ಗರ್ಭಗೃಹದ ಮೇಲಿರುವ ಶಿಥಿಲವಾದ ಕದಂಬನಾಗರ 
ಶಿಖರವು ಸೂರ್ಯನ ಕಿರಣಗಳಿಗೆ ಪ್ರತಿಬಿಂಬಿಸುವಷ್ಟು 
ನುಣುಪಾಗಿದೆ. ಐನಾಪುರದಲ್ಲಿ ಇನ್ನೂ ಕೆಲವು ಅನಂತ 
ರದ ಕಾಲದ ದೇವಾಲಯಂಗಳೂ ಕಾಣಸಿಗುತ್ತವೆ, 


ದೇವಾಲಯದ 


ಕೃಷ್ಣಾನದಿಯ ಎಡದಂಡೆಯ ಮೇಲಿರುವ ಸಪ 
ಸಾಗರವು ಅಥಣಿ ತಾಲ್ಲೂಕಿನ ರಮಣೀಯ ಹಾಗೂ 
ಮುಖ್ಯವಾದ ಪೂರ್ವೇತಿಹಾಸದ ಪ ರ್ರದೇಶವೆನ್ನ ಬಹುದು. 
ಇಲ್ಲಿ ಇತ್ತೀಚಿನವರೆಗೂ ಬೂದಿಹಳ್ಳಗಳು 
(೩5% 1300068) ಇದ್ದುವೆಂದಂ ತಿಳಿದುಬರುತ್ತದೆ. 
ನದಿಯಲ್ಲಿ ಆಳಕ್ಕೆ ಈಸಿಹೋದರೆ ಹಲವಾರು ಶಿವಲಿಂಗಾ 
ಕಾರದ ಶಿಲೆಗಳು ಕಂಡುಬರುತ್ತವೆಂದು ಸ್ಥಳೀಯರು 
ಹೇಳುವರು. ಬಹುಶಃ ಇವು ಪ್ರಾಚೀನ ದೇವಾಲಯದ 
(ಈಗ ಕಾಣಸಿಗುವುದಿಲ್ಲ) ವಂಂಳುಗಡೆಯ ಭಾಗಗಳಿರ 
ಬಹುದಂ. 


ಅಥಣಿಯಿಂದ ದಕ್ಷಿಣಕ್ಕೆ ಹೋದರೆ(೧೦ ಕಿ.ವೂ.) 
ಸಿಗುವ ಪುರಾತನ ಸ್ಥ ಛವೆಂದರೆ “ಸತ್ತಿ' ಅಥವಾ ಪ್ರಾಚೀನ 
ಸತ್ತತ್ತಿ ಅಗ ಸಹಾರ, ಇದರ ಕೃಷ್ಣಾನದಿಗೆ. ಅಂಟಿ 
ಕೊಂಡಂತಿರುವ ಪೂರ್ವೇತಿಹಾಸದ ಸ `ಳವೂ ಹೌದು, 
ಶಾಸನಗಳಲ್ಲಿ (೧೧೮೩) ಈ ಸ್ಥ ಸಳವು ಮಹಾಸತ್ತತ್ತಿ ಶಿ ಅಗ್ರ 
ಹಾರ ಎಂದು ಪದೇಪದೇ ಉಲ್ಲೇಖಗೊಂಡಿದೆ. 
ಪ್ರಸ್ತತ ಇಲ್ಲಿ ಕಂಡುಬರಂವ ಕಲೆ ಓೀಶ್ವರ, ಮಲ್ಲಿಕಾರ್ಜುನ 
ಮತ್ತು ಶ್ರಿಕೂಟಾಚಲವೆಂದಂ ಕರೆಯಲ್ಪಡಂವ ಲಕ್ಷ್ಮೀನರ 


೫೩ 


ಸಿಂಹನ ದೇವಾಲಯಗಳು, ಎಲ್ಲವೂ ಕಲ್ಕಾಣ ಚಾಳುಕ್ಕರ 
ಶೈಲಿಯಲ್ಲಿ ನಿರ್ಮಿತವಾಗಿವೆ. ಕಲ್ಮೇಶ್ವರ ದೇವಾಲಯವು 
ಒಂದು ಗರ್ಭಗೃಹ, ಅರ್ಧಮಂಟಪ ಹಾಗೂ ನವರಂಗ 
ಗಳಿಂದ ಕೂಡಿದ್ದು, ಮೊದಲೆರಡೂ ದ್ವಾರಗಳ ಅಕ್ಕ 
ಪಕ್ಕದಲ್ಲಿ ಜಾಲಂಧ್ರಗಳಿಂದ ಅಲಂಕೃತಗೊಂಡಿವೆ. ನವ 
ರಂಗದ ಒಂದು ಕಂಬದ ಮೇಲೆ ಅಪ್ರಕಟಿತ ಶಾಸನ 
ವೊಂದು ಕಂಡುಬರುತ್ತದೆ ಹಾಗೂ ಇತರೆ ಕಂಬಗಳು 
ಬೃಹದ್‌ ಆಕಾರದವಾಗಿದ್ದು ಲೇಥ್‌ನಿಂದ ತಿರುಗಿಸಲ್ಬ 
ಟ್ಟಿವೆ. ನವರಂಗದ ಛಾಎಣಿಯಲ್ಲಿರುವ ಅಳವಾದ ಸುಂದರ 
ಕೆತ್ತನೆಗಳಿಂದ ಕೂಡಿದ ಭುವನೇಶ್ವರಿಯು ಬಹಳ ಆಕರ್ಷ 
ಣೇೀಯವಾದುದು. ಮುಂಭಾಗದಲ್ಲಿರುವ ಮುಖ 
ಮಂಟಪವನ್ನು ಮಣ್ಣಿನ ಗೋಡೆಗಳಿಂದ (ಇತ್ತೀಚಿನದು) 
ಮುಚ್ಚಲಾಗಿದ್ದ ಮಧ್ಯದಲ್ಲಿ ಕಿರುದಾದ ದ್ಕಾ ರಿರವು ಇದೆ, 
ಸಮೂಪದಲ್ಲೇ ಇನ್ನೆರಡು ಅಪ್ರಕಟಿತ ಶಾಸಶಿಲೆಗಳಿದ್ದು 
ಆವುಗಳಿಗೆ ಗಾಢವಾದ ತೈಲಬಣ್ಣವನ್ನು ಲೇಪಿಸಲಾಗಿದೆ. 
ಆದರೂ ಶಾಸನದ ಅಕ್ಷರಗಳು ಕ್ರಿ. ಶ. ೧೨ನೆಯ ಶತ 


ಮಾನದ ಸ್ವರೂಪವನ್ನು ವ್ಯಕ್ತಪಡಿಸುತ್ತವೆ. ಈ 
ದೇವಾಲಯದ ಸಮೀಪವೇ ಮಲ್ಲಿಕಾರ್ಜುನ 


ದೇವಾಲಯವು ಕಂಡುಬರುತ್ತದೆ. ಇದರಿ ಸಹಾ 
ಚಾಳುಕ್ಕರ ಶೈಲಿಯಲ್ಲೆ ನಿರ್ಮಿತವಾಗಿರುವ ಕಿರಿ 
ದಾದ ಕಟ್ಟಡ, ಇದರ ಬಹುತೇಕ ಭಾಗವು ಶಿಥಿಲ 
ಗೊಂಡಿದೆ. ಈ ದೇವಾಲಯದ ಎದುರಿಗೆ ಮಣ್ಣಿನ 
ರಾಶಿಯು ಬಿದ್ದಿದ್ದು ಅದರಲ್ಲಿ ಹಳೆಯ ದೇವಾಲಯ 
ಕಟ್ಟಡಕ್ಕೆ ಸೇರಿದ ಅನೇಕ ಶಿಲಾಮೂರ್ತಿಗಳು ಹಾಗೂ 
ಕಂಬದ ಭಾಗಗಳು ಮಣ್ಣಿನಲ್ಲಿ ಹುದುಗಿರುವುದು ಕಂಡು 
ಬರುತ್ತದೆ... ಇವೆರಡೂ ದೇವಾಲಯಗಳಿಂದ ಸ್ವಲ್ಪ, 
ದೂರದಲ್ಲಿ ಊರಿನ ಮಧ್ಯದಲ್ಲಿರುವುದೇ ತ್ರಿಕೂಟಾಚಲ 
ಲಕ್ಷ್ಮೀನರಸಿಂಹನ ದೇವಾಲಯ, ಈ ದೇವಾಲಯದಲ್ಲಿ 
ಮೂರು ಗರ್ಭಗುಡಿಗಳಿದ್ದು, ಮಧ್ಯದ ಗರ್ಭಗೃಹವು 
ಯಕಾವುದೇ ದೇವತಾಮೂರ್ತಿ ಇಲ್ಲದಿದ್ದರೂ ಒಂದಂ 
ಚತುರ್ಮುಖ ಬ್ರಹ್ಮನ ನಿಂತಿರುವ ಶಿಲಾಮೂರ್ತಿಯನ್ನು 


ಪಾಣಿಪೀಠದ ಮೇಲೆ ಇರಿಸಿ ಗೋಡೆಗೆ ವಾಲಿಸಿ 
ನಿಲ್ಲಿಸಲಾಗಿದೆ. ಇದರ ಎಡಗಡೆ ಇರುವ ಇನ್ನೊಂದು 


ಗರ್ಭಗೃಹದಲ್ಲಿ ಜನಾರ್ಧನನ(ವಿಷ್ಣು ) ಸುವಾರು ಒಂದಂ 
ವರೆ ಮೂಟರ್‌ ಎತ್ತರದ ಅತ್ಯಂತ ಸುಂದರವಾದ ಶಿಲಾ 
ಮೂರ್ತಿಯಂ ಕಂಡುಬರುತ್ತದೆ. ಇದನ್ನು ಸಹಾ ಸಡಿಲ 
ವಾಗಿ ಗೋಡೆಗೆ ಆನಿಸಿ ನಿಲ್ಲಿಸಲಾಗಿದೆ. ಮತ್ತು ಇದರ 


೫೪ 


ಗರ್ಭಗ:ಡಿಯ ಛಾವಣಿಯು ಕುಸಿಯುತ್ತಿದೆ... ಜನಾ 
ರ್ಧನನ ಹಿಂಭಾಗದ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾ 
ವತಾರದ ಬಿಂಬಗಳಿವೆ. ಕೊನೆಯಲ್ಲಿ ಬುದ್ಧನ ಬಿಂಬವೂ 
ಕಂಢುಬರುತ್ತದೆ. ಈ ಗರ್ಭಗುಡಿಯ ಎದುರಿಗೆ ಹಾಗೂ 
ಮಧ್ಯದ ಗರ್ಭಗೃಹದ ಬಲಗಡೆ ಇರುವ ಗರ್ಭಗೃಹದಲ್ಲಿ 
ಶಿವಲಿಂಗವನ್ನು ಇರಿಸಲಾಗಿದೆ. ನವರಂಗದ ಕಂಬಗಳು 
ಬೃಹದಾಕಾರವಾಗಿದ್ದು ಮಧ್ಯದಲ್ಲಿ ಕೂರ್ಮದ ಉಬ್ಬು 
ಶಿಲ್ಪವಿದೆ. ನವರಂಗದ ಮಹಾದ್ವಾರದ ಲಲಾಟದಲ್ಲಿ 
ಲಕ್ಷ್ಮೀನರಸಿಂಹನ ಉಬ್ಬು ಶಿಲ್ಪವಿರುವುದರಿಂದ ಇದನಕ್ನಿ 
ಮೂಲತಃ ವೈಷ್ಣವ ದೇವಾಲಯವೆನ್ನುವುದರಲ್ಲಿ 
ಸಂದೇಹವಿಲ್ಲ. ಅಲ್ಲದೆ, ಅಥಣಿ ತಾಲ್ಲೂಕಿನ ವರ 
ಗುಂಡಿಯಲ್ಲಿ ದೊರೆತ ತಾಮ್ರಶಾಸನವೊಂದರಲ್ಲಿ(ಕ್ರಿ.ಶ. 
೧೧೮೩) ಸತ್ತತ್ತಿ ಮಹಾ ಅಗ್ರಹಾರದ ನರಸಿಂಹನ 
ದೇವಾಲಯಕ್ಕೆ ಚಾಳುಕ್ಕ ' ದಂಡಾಧಿಕಾರಿಯಾಗಿದ್ದ 
ಸೋಮ ಚಾಮುಪತಿ ಎಂಬುವನು ನೀಡಿದ ಹಲವು 
ದಾನಗಳ ಉಲ್ಲೇಖವಿದೆ. ಈ ದೇವಾಲಯದ ಹೊರ 
ಆವರಣವು ಪೂರ್ಣವಾಗಿ ಮಣ್ಣಿನಿಂದ ಆವೃತ್ತವಾಗಿದ್ದು, 
ಇದರ ಛಾವಣಿಯು ಇಂದಿನ ಭೂಮಿಯ ಮಂಟ್ಟಕ್ಕಿರು 
ವುದು ಆಶ್ಚರ್ಯಕರವಾಗಿದೆ. 


ಸತ್ತಿಯಿಂದ ಪೂರ್ವಕ್ಕೆ ೧೦ ಕಿ.ವಮೂ. ದೂರದಲ್ಲಿ 
ಕೃಷ್ಣಾನದಿಯ ಪಾತ್ರವನ್ನೇ ಅನುಸರಿಸಿ ಹೋದರೆ 
ಸಿಗುವ ಮತ್ತೊಂದು ಪೂರ್ವೇತಿಹಾಸದ ತಾಣವೆಂದರೆ 
ಸವದಿ. ಊರಿನ ತುಂಬಾ ಕಲ್ಕಾಣ ಚಾಳುಕ್ಕರ ಕಟ್ಟಡ 
ಗಳು ಹಾಗೂ ದೇವಾಲಯಗಳ ಅವಶೇಷಗಳು ಕಾಣ 
ಸಿಗುತ್ತವೆ. ಕೃಷ್ಣಾನದಿಯ ದಂಡೆಯ ಮೇಲೆ ಇರುವ 
ಗೋಪಾಲಕೃಷ್ಣ ದೇವಾಲಯ ನಕ್ಷತ್ರಾಕಾರವಾದ ಸ್ಥಳ 
ವಿನ್ಯಾಸವಿರುವ ತ್ರಿಕೂಟಾಚಲವಾಗಿದೆ. ಮಧ್ಯದ ಗರ್ಭ 
ಗುಡಿಯಲ್ಲಿ ಕೊಳಲು ಹಿಡಿದಿರುವ ವೇಣುಗೋಪಾಲ್ಕ 
ಬಲಗಡೆ ಮತ್ತು ಎಡಗಡೆಯ ಗರ್ಭಗೃಹದಲ್ಲಿ ಶಿವಲಿಂಗ 
ಗಳು ಕಂಡುಬರುತ್ತವೆ. ಆದರೆ, ಈ ಎರಡೂ ಗರ್ಭ 
ಗೃಹಗಳ ದ್ವಾರದ ಲಲಾಟದಲ್ಲಿ ಗಜಲಕ್ಷ್ಮಿಯ ಉಬ್ಬು 
ಶಿಲ್ಪವಿದೆ. ಮಧ್ಯದ ಗರ್ಭಗುಡಿಯ ದ್ವಾರದ ಲಲಾಟ 
ದಲ್ಲಿ ಯೋಗನಾರಾಯಣನ ಉಬ್ಬುಶಿಲ್ಪವಿದೆ. ದೇವಾ 
ಲಯದ ಸುತ್ತಲೂ ಮುಳ್ಳಿನ ಗಿಡಗಳು ಆವರಿಸಿರುವುದ 
ರಿಂದ ಅದರ ಹೊರಭಾಗದ ವೀಕ್ಷಣೆ ಸಾಧ್ಯವಿಲ್ಲ. ಈ 
ದೇವಾಲಯವು ಪೂರ್ವಾಭಿಮಂಂಖವಾಗಿದ್ದು, ಎದುರಿಗೆ 


ಇತಿಹಾಸ ದರ್ಶವ 


ಕ್‌ 


(2 


ಕೃಷ್ಣಾನದಿಯು ಹರಿಯುತ್ತಿದ್ದು ಅತ್ಯಂತ ರಮಣೀಯ 
ದೃಶ್ಶವಾಗಿದೆ. ನದಿಯ ಆಚೆಯ ದಡದಲ್ಲಿ ಜಮಖಂಡಿ 
ತಾಲೂಕಿನ ಪೂರ್ವೇತಿಹಾಸದ ಚಿತ್ರಕಲೆಗಳನ್ನು ಹೊಂದಿ 
ರಂವ ಗೊಂಬಿಗುಡ್ಡವಿದೆ. ಆದರೆ, ನದಿಯನ್ನು ದಾಟಿ 
ಹೋಗಲು ಸೌಕರ್ಯವಿಲ್ಲ. ಈ ಸ್ಥಳದಲ್ಲಿ ಕಲ್ಕಾಣ 
ಚಾಳುಕ್ಯರ ಕಾಲದ ಒಂದು ಜೈನ ಬಸದಿ ಇದೆ. ಗರ್ಭ 
ಗೃಹದಲ್ಲಿ ಆದಿನಾಥ ಮೂರ್ತಿ ಇದೆ ಮತ್ತು ಬಸದಿಯ 
ಇತರೆ ಭಾಗಗಳು ಸಂಪೂರ್ಣವಾಗಿ ನಾಶವಾಗಿವೆ. ಆದಿ 
ನಾಥನ ವಿಗ್ರಹದ ಪೀಠದ ಮೇಲೆ ಅಪ್ರಕಟಿತ ಕನ್ನಡ 
ಶಾಸನವಿದೆ. ಬಸದಿಯ ಸಮೂಪದಲ್ಲೆ ಲೇಥ್‌ನಿಂದ 
ತಿರುಗಿಸಿದ ಹಲವಾರು ಕಂಬಗಳಿವೆ. ಹಾಗೂ ಸಾಕಷ್ಟು 
ಐತಿಹಾಸಿಕ ಅವಶೇಷಗಳಿವೆ. ಸವದಿಯನ್ನು ತಲುಪಲು 
ಸೂಕ್ತ ಮಾರ್ಗ ಹಾಗೂ ಸಾರಿಗೆ ವ್ಯವಸ್ಥೆ ಇದ್ದರೆ, 
ಇದನ್ನು ಆಕರ್ಷಣೀಯ ಸ್ಥಳವನ್ನಾಗಿ ಪರಿವರ್ಶಿಸಲು 
ಸಾಧ್ಯವಿದೆ. 


ಸವದಿಯಿಂದ ಅಥಣಿಗೆ ಹೋಗುವ ಡಾರಿಯಲ್ಲಿ 


ಕಂಡುಬರುವ ಎರಡು ಮುಖ್ಯ ಪ್ರದೇಶಗಳೆಂದರೆ ನಂಟ 
ಗಾವ ಮತ್ತು ಕೊಕಟನೂರು, ನಂದಗಾವ ಯಲ್ಲಮ್ಮನ 


ವಾಡಿಯ ಹಾದಿಯಲ್ಲಿ ಸಿಗುವ ಬಹುಮುಖ್ಯವಾದ 
ಸ್ಥಳ... ಇಲ್ಲಿರುವ ತ್ರಿಕೂಟಾಚಲ ದೇವಾಲಯ 
ಚಾಳುಕ್ಕರ ಶೈಲಿಯ ಬಹು ಸುಂದರ ಶಿಲ್ಪಕಲಾ ಪರಿ 
ಪೂರ್ಣತೆಯನ್ನು ಹೊಂದಿರುವ ಕಟ್ಟಡವೆನ್ನಬಹುದಂ. 


ತ್ರಿಕೂಟ ಗರ್ಭಗುಡಿಗಳ ಮುಂಭಾಗದಲ್ಲಿರುವ ನವ 
ರಂಗವು ವಿಪುಲ ಕೆತ್ತನೆಗಳಿಂದ ಅಲಂಕೃತಗೊಂಡಿರುವ 
ಸ್ತಂಭಗಳನ್ನು ಹೊಂದಿದೆ. ಮುಂದೆ ಕಿರಿದಾದ ಮಂಟಪ 
ಮತ್ತು ಅಲ್ಲಿಂದ ಮುಂದೆ ಷಟ್‌ಕೋನಾಕಾರವಾದ 


(1168880781) ಸುಂದರ ಮುಖಮಂಟಪವಿದೆ. ಇದು. 


ಬಹುಮಟ್ಟಿಗೆ ಬೆಳಗಾವಿ ಕೋಟೆಯೊಳಗಿರುವ ಕಮಲ 
ಬಸ್ತಿಯನ್ನು ಹೋಲುತ್ತದೆ... ಅದರಂತೆಯೇ ಇದರ 
ಛಾವಣಿಯಲ್ಲಿ ಕಮಲದಳಗಳ ಕೆತ್ತನೆಯಿಂದ ರಚಿಸಲಾಗಿ 
ರುವ ಕೆಳಮುಖವಾಗಿರುವ ದೊಡ್ಡ ಕಮಲದ ಹೂವಿನ 
ಸೂಕ್ಷ್ಮಕೆತ್ತನೆ ಇದೆ. ಇಲ್ಲಿಯ ಶಿಲ್ಪಗಳಂ ಕೆತ್ತನೆಯಲ್ಲಿ 
ಕಲಾಪರಿಪೂರ್ಣತೆ ಪಡೆದಿರುವುದು ಪ್ರಶಂಸನೀಯ, ಈ 
ಮುಖಮಂಟಪದ ದ್ವಾರದ ಮುಂಭಾಗದಲ್ಲಿ ಎರಡು 


ಎತ್ತರವಾದ ವೈಷ್ಣವ ದ್ವಾರಪಾಲಕರ ಮೂರ್ತಿಗಳು : 


ಇದ್ದ, ಅದರಲ್ಲಿ ಒಂದು ಬಿದ್ದುಹೋಗಿದೆ. ದೇವಾ 


ಇತಿಹಾಸ ದರ್ಶನ 


ಲಯದ ಮೂರು ಗರ್ಭಗೃಹಗಳೂ ಖಾಲಿ ಇವೆ. ಮಧ್ಯ 
ದಲ್ಲಿರುವ ಗರ್ಭಗೃಹದ ದ್ವಾರದ ಲಲಾಟದಲ್ಲಿ 
ಗಣಪತಿಯ ಉಬ್ಬುಶಿಲ್ಪವಿದೆ, ಹಾಗೂ ಉಳಿದೆರಡು 
ಗರ್ಭಗೃಹದ ದ್ವಾರದ ಲಲಾಟಗಳಲ್ಲಿ ಗಣಪತಿ ಮತ್ತು 
ವಿಷ್ಣುವಿನ ಉಬ್ಬುಶಿಲ್ಪಗಳಿವೆ... ಎಲ್ಲಾ ದ್ವಾರಗಳ 


ಪಕ್ಕದಲ್ಲಿ ಜಾಲಂಧ್ರಗಳಿವೆ. ನವರಂಗದ ಛಾವಣಿಯಲ್ಲಿ 


ರುವ ಭುವನೇಶ್ವರಿಯು ತಾವರೆಯ ಹೂವಿನ ವಿನ್ಯಾಸ 
ದಿಂದ ಅಲಂಕೃತಗೊಂಡಿದೆ. ಮಧ್ಯದ ಗರ್ಭಗೃಹದ 
ಮಹಾದ್ವಾರದ ಮೇಲ್ಭಾಗದಲ್ಲಿ ನಟರಾಜ ಹಾಗೂ ಅಷ 
ದಿಕ್ಪಾಲಕರು ವತ್ತಿ ಮಕರತೋರಣಗಳ ಅಲಂಕಾರ 
ಎದೆ. 


ನಂದಗಾವ್‌ನಿಂದ ಸವೂಪದಲ್ಲೆ (೩ ಕಿ. ಮೂ. 
ದೂರದಲ್ಲಿ) ಕೃಷ್ಣಾನದಿಯ ತೀರದಲ್ಲಿ ಇರುವ ಪ್ರಾಚೀನ 
ಕೊಕಟನೂರು ಅಥವಾ ಶಾಸನಗಳಲ್ಲಿ ಉಕ್ತವಾಗಿರುವ 
ಕೊರ್ಗ್ಗಟ್ಟನೂರು ಅಗ್ರಹಾರವು ಅಥಣಿ ತಾಲ್ಲೂಕಿನ 
ಮತ್ತೊಂದು ಮುಖ್ಯವಾದ ಸ್ಥಳ... ಈ ಊರಿನಲ್ಲೂ 
ತ್ರಿಕೂಟಾಚಲ ದೇವಾಲಯವು ಬಹುಶಃ ಕ್ರಿ. ಶ. ೧೧ನೇ 
ಶತವಕಾನದ ಮಂಧ್ಯಭಾಗದಲ್ಲಿ ನಿರ್ಮಿತವಾಗಿರುವುದೆಂದಂ 
ಅಲ್ಲಿಯ ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾ 
ಲಯವನ್ನು ಶಾಸನಗಳಲ್ಲಿ *ತ್ರಿಪುರುಷ' ದೇವಾಲಯ 
ವೆಂದಂ ಕರೆಯಲಾಗಿದೆ. ಇದು ಶ್ರಿಕೂಟಾಚಲವಾಗಿದ್ದು 
ಎಲ್ಲಾ ಗರ್ಭಗುಡಿಗಳಲ್ಲೂ ಶಿವಲಿಂಗಗಳಿವೆ. ಆದರೆ 
ಮಧ್ಯದ ಮತ್ತು ಎಡಭಾಗದ ಗರ್ಭಗೃಹದ ದ್ವಾರಗಳಲ್ಲಿ 
ಗಜಲಕ್ಷ್ಮಿಯ ಉಬ್ಬುಶಿಲ್ಪಗಳಿವೆ ಹಾಗೂ ಬಲಭಾಗದ 
ಗರ್ಭಗೃಹದ ಲಲಾಟದಲ್ಲಿ ವಿಷ್ಣುವಿನ ಬಿಂಬವಿದೆ. 
ಎಲ್ಲಾ ಗರ್ಭಗೃಹದ ಮುಂಂಭಾಗದಲ್ಲೂ ಪ್ರತ್ಯೇಕ ಅರ್ಧ 
ಮಂಟಪವಿದೆ ಹಾಗೂ ಒಂದು ವಿಶಾಲವಾದ ಸಾವಕಾನ್ಯ 
ನವರಂಗವಿದೆ. ಈ ದೇವಾಲಯದ ಗರ್ಭಗೃಹ 
ಹಾಗೂ ಅರ್ಧಮಂಟಪಗಳ ದ್ವಾರಗಳಲ್ಲಿ ಜಾಲಂಧ್ರ 
ಗಳಿವೆ. ಇದೇ ದೇವಾಲಯದ ಪರಿಸರದಲ್ಲಿ ಮೂರು 
ಶಿಲಾಶಾಸನಗಳಿದ್ದು ಎಲ್ಲವೂ ಪ್ರಕಟಗೊಂಡಿವೆ. ಅಥಣಿ : 
ಯಿಂದ ಪೂರ್ವಕ್ಕೆ ಬಜಾಪುರ ರಸ್ತೆಯಲ್ಲಿ ಹೋಗಿ ನಂತರ 
ಎಡಭಾಗಕ್ಕೆ ತಿರುಗಿ ಸ್ವಲ್ಪ ದೂರ ಹೋದರೆ ಗುಡ್ಡಗಳ 
ಮಧ್ಯದಲ್ಲಿ ಕಾಣುವ ಪ್ರದೇಶವೇ ರಾವಂತೀರ್ಥ ಎಂದರಿ 
ಕರೆಯಲ್ಪಡುವ ಸಂಂದರ ತಾಣ, ಈ ಸ್ಥಳದಲ್ಲಿರಂವ 


೫೫ 


ರಾಮೇಶ್ವರ ದೇವಾಲಯವು ಅತ್ಮಂತ ವಿಶಾಲವಾದ 

ನಿವೇಶನದಲ್ಲಿ ನಿರ್ಮಿತವಾಗಿರುವ ಕಲ್ಯಾಣ ಚಾಳುಕ್ಕರ 
ಕಟ್ಟಿಡ. ಮುಖ್ಯ ದೇವಾಲಯವು ತ್ರಿಕೂಟಾಚಲವಾಗಿದ್ದು 
ಪ್ರತ್ಯೇಕ ಅರ್ಧಮಂಟಪಗಳನ್ನು ಹಾಗೂ ವಿಶಾಲವಾದ 
ನವರಂಗವನ್ನು ಹೊಂದಿದೆ. ಈ ದೇವಾಲಯದ ಮುಖ 
ಮಂಟಪವು ಸಹಾ ವಿಶಾಲವಾಗಿದ್ದು ಮುಂಭಾಗದಲ್ಲಿ 
ಎತ್ತರವಾದ ಬೃಹದ್‌ ಮರದ ಬಾಗಿಲುಗಳಿವೆ. ಮಧ್ಯದ 
ಗರ್ಭಗೃಹದ ಮೇಲ್ಭಾಗದಲ್ಲಿ ಕದಂಬನಾಗರ ಶಿಖರವಿದೆ. 
ಈ ದೇವಾಲಯದ ಪರಿಸರದಲ್ಲಿ ಎರಡು ಶಾಸನಗಳಿದ್ದು, 
ಆದರಲ್ಲಿ ಒಂದು ಕ್ರಿ.ಶ. ೧೧೬೭ರ ಕಾಲಕ್ಕೆ ಸೇರಿದ್ದು, 
ಸಿಂಧುವೇದ ಎಂಬ ಬಿಜ್ಜಳನ ಅಧಿಕಾರಿಯು ರಾಮೇಶ್ವರ 
ದೇವಾಲಯಕ್ಕೆ ವಕಾಡಿದ ದಾನಗಳ ಬಗೆಗೆ ಉಲ್ಲೇಖಿಸು 
ತ್ತದೆ. ನವರಂಗದ ಮಹಾದ್ವಾರದ ಎರಡೂ ಠಡೆಗಳಲ್ಲಿ 
ಎತ್ತರವಾದ ದ್ವಾರಪಾಲಕರ ಮೂರ್ತಿಗಳಿವೆ. . ಮುಖ 
ಮಂಟಪದ ಸುತ್ತಲೂ ಕಕ್ಷಾಸನವಿದೆ... ದೇವಾಲಯದ 
ಪ್ರಾಕಾರದ ಸುತ್ತಲೂ ಸಣ್ಣಪುಟ್ಟ ದೇವಾಲಯಗಳಿವೆ. 
ಹಿಂಭಾಗದಲ್ಲಿ ಪಾರ್ವತಿ ದೇವಸ್ಥಾನವು ಎತ್ತರವಾದ 
ಗುಡ್ಡದ ಕೆಳಭಾಗದಲ್ಲಿದೆ. ಇದರ ಪಕ್ಕದಲ್ಲಿ ಗವಿಯ 
ದ್ವಾರವಿದ್ದು, ಇದು ದೂರದ ಒಂದು ಕ್ಷೇತ್ರಕ್ಕೆ ಹೋಗು 
ವುದೆಂದು ಪ್ರತೀಶಿ ಇದೆ, ಮುಖ್ಯ ದೇವಾಲಯದ 
ಎದುರು ಭಾಗದಲ್ಲಿ ಎತ್ತರವಾದ ಧ್ವಜಸ್ತಂಭವಿದೆ. ಇಲ್ಲಿಗೆ 
ಸವೂಪದಲ್ಲೆ ಇರುವ ತೆಲಸಂಗ ಎಂಬ ಪ್ರದೇಶವು 
ಪ್ರಾಚೀನ ಘಟಿಕುಸ್ಥಾನವಾಗಿತ್ತೆಂದು ಶಾಸನಾಧಾರ 
ಗಳಿಂದ ತಿಳಿದುಬರುತ್ತದೆ. ಶಾಸನಗಳಲ್ಲಿ ಈ ಸ್ಥಳವನ್ನು 
*ತೆಲ್ಲಿಸಂಗ'ವೆಂದು ಕರೆಯಲಾಗಿದೆ... ಈಗ ಶ್ರೀನಿವಾಸ 
ದೇವಾಲಯದಲ್ಲಿ ಎರಡು ಎತ್ತರವಾದ ಚಾಳುಕ್ಯ 


ಶೈಲಿಯ ವಿಷ್ಣುವಿನ ಶಿಲಾಪ್ರತಿಮೆಗಳು ಕಂಡುಬರಂ 
ತ್ತಿದ್ದು, ಇವೆರಡೂ ಇದೇ ಊರಿನ ಹೊರಗೆ ಇರುವ 
ಗದ್ದೆಯ ಬಯಲಿನಲ್ಲಿ ಉತ್ಪನನ ಮಾಾಡಂತ್ತಿದ್ದಾಗ 
ಸಿಕ್ಕಿದುವೆಂದು ಸ್ಥಳೀಯರು ಹೇಳುತ್ತಾರೆ. 


ಅಥಣಿ ತಾಲ್ಲೂಕಿನ ವಿವಿಧ ಭಾಗಗಳಲ್ಲಿ ಕಂಡು 
ಬರುವ ಕಲ್ಮಾಣ ಚಾಳುಕ್ಯರ ಕಾಲದ ದೇವಾಲಯಗಳ 
ಸ್ಥೂಲ ಪರಿಚಯದಿಂದ ಎರಡು ವಾಸ್ತವಾಂಶಗಳು ವ್ಯಕ್ತ 
ವಾಗುತ್ತವೆ. ಮೊದಲನೆಯದಾಗಿ, ಒಂದೇ ತಾಲ್ಲೂಕಿನಲ್ಲಿ 
ಅದರಲ್ಲೂ ಕೃಷ್ಣಾನದಿಯ ತೀರದುದ್ದಕ್ಕೂ ಸಿಗಂವ 
ಚಾಳಂಕ್ಕರ ದೇವಾಲಯಗಳು ಬೇರೆ ಯಾವುದೇ ಜಿಲ್ಲೆ 
ಯಲ್ಲೂ ಕಂಡುಬಾರದೇ ಇರುವುದು ; ಹಾಗೂ ಎರಡ 
ನೆಯದಾಗಿ, ಎಲ್ಲ ದೇವಾಲಯಗಳೂ (ಬಹುತೇಕವಾಗಿ) 
ತ್ರಿಕೂಟಾಚಲಗಳಾಗಿರುವುದಂ. ಉತ್ತರಕರ್ನಾಟಕದ 
ನೆರೆಹೊರೆಯ ಜಿಲ್ಲೆಗಳಿಗಿಂತಲೂ ಬೆಳಗಾವಿ ಜಿಲ್ಲೆಯ 
ಅಧಿಕ ಸಂಖ್ಯೆಯಲ್ಲಿ ಕಲ್ಯಾಣ ಚಾಳಂಕ್ಕರ, ರಟ್ಟರ 
ಹಾಗೂ ಗೋವೆ. ಕದಂಬರ ಸಮಕಾಲೀನ ಶೈಲಿಯ 
ದೇವಾಲಯಗಳನ್ನು ಹೊಂದಿರಂವುದಂ ಗಮನೀಯ 
ವಾಗಿದೆ. 


ಅಥಣಿ ತಾಲ್ಲೂಕಿನ ಚಾಳುಕ್ಕರ ದೇವಾಲಯಗಳ 
ಮೂಲ ಅಧ್ಯಯನದೊಡನೆ ಹೇಳಬೇಕಾದ ಇನ್ನೊಂದಂ 
ಮುಖ್ಯ ಅಂಶವೆಂದರೆ, ಕೃಷ್ಣಾನದಿಯ ಪಾತ್ರವನ್ನು 
ವಹಿಸಿ ಮತ್ತಷ್ಟು ಸ್ಥಳಗಳನ್ನು ಅವಲೋಕಿಸಿದರೆ 
ನಮಗೆ ಅಸಂಖ್ಯಾತ ಪೂರ್ವೇತಿಹಾಸದ ನಿವೇಶನಗಳು 
ದೊರೆಯುತ್ತವೆ, 


ಆಧಾರ ಗ್ರಂಥಗಳು 


1. 51884011 1. ೫೩7780 (84.) ; 


30180871 71517101 (702011007, 3೩78೩108, 1987 


2... ೫. 3. 510805 : 81071001 40007 0". 116 80180871 71917101 11 ಔಂ1180) 7170514610), 


೫೦೫೫0೩), 1870 


3... 3೩8208 1. ೮೩೫೫)ರಂ11 : 6002011007 0" 11ೀ ಔಂ1ರ0) 2105100100), ಔ0180%71, ಔ೦17%0೩7, 


1884 


_ ಇತಿಹಾಸ ದರ್ಶನ 


4, ೫. 6, 7೩100877018! (86.) : .80/1010%0 115011011015, 901. 1, 11, ಹ 111, ೫೩: 1, 
1941, 1952 ಹ 1953 


5, ೫. ಇ. ೮೦೫೩! (84.) : ಸ077010%ಂ 71507101105, 901. 7 ಓ 11, 1969 ಹ 1973 ; 7% 
೮೫೦11005 0೦1. 801076 070 116 8010018785, 120889೩೮, 1981 


6. 8ಓ. ೫. 50086೩೯ 8.81೩ : 5081% 710101 701101 50105, 780% 126181, 1972 
7. ಸೂರ್ಯನಾಥ ಯು; ಕಾಮತ್‌ (ಸಂ.) : ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ೯, ಭಾಗ-ಎರಡ್ಕು ಬೆಂಗಳೂರು ೧೯೮೩ 


ಇತಿಹಾಸ ದರ್ಶನ ` [8] ೫೭ 


ಹಾಚಾಾಹಾಾಾಾ್‌ಾಾಾಾಾೌೌಾಾಾತಾಾಾಾೌ 


ಸನ್ನತಿ : ಮಿಥುನ ಶಿ 


ಸ 
ಣು 


ಲ್ಪ (ಹಿಂಭಾಗ) 


: ಮಿಥುನ ಶಿ 


ಲ್ಬ (ಮುಂಭಾಗು 


ಹ 


ಪರ್ವವನ್ನು 


ಉಾಸಾಸರಡ ಎರಾ 
ಸಳಾಪ್ರಾರಭ ೧ 


ಅೀಕಿಕಳತುಂಚವು ಚೆ 


ತ ವ 
ಆ ಬ ಬಜ ಬ್ದ 


ನಕವಡಿಯ 


೫ 
ಬತಾ 


ರೂಪಾ 


ಶಾಕ 
ಟ್‌ 
ಬ 
ದ 
ಜೆ 


ಕ 


ಕ ಸ್‌ ಕ 
ದೇವಾಲಯದ, ಕಂಬ : 


ರೂಪಣೆ -ಇದಕ್ಕಿಣ ಮುಖ 
ಜೂ 


ತ್ಯಾಗದ ಬ್ರಹ್ಮದೇವರ ಕಂಬ (ದಕ್ಷಿಣ ಮುಖ) 
(ಕೃಪೆ ತ ಮ್ಶೆ ಸೂರು ಪುರಾತತ್ತ ವೆ ಇಲಾಖೆ) 
(ಲೇಖನ ೪) 


(2 


ರ ಮಠ, ಗರ್ಭಗೃಹ 


ಟ್ನಿ 
ಣು 


ಕೊಟ್ಟೂರು 


೨63 


೧ಣ 


) 5ಯ ೨ಕಯಂಯಾ 


(ಹಗಾಟಣ 


ರಾಜಧನ ಸಾ ೩ 


(ಸಮೂಹ) 


1 


ಸ ತಿ ಒಂ 
ಚ್ಞಾ 


ವಿಷ್ಣು, ತೆಲಸಂಗ ಪಾರ್ಶ್ವನಾಥ. ಸವಗಿ ಜಿ 
ಣ 


ಐ 


ಟೂ 


ರಾ 


೬.1. 767) 
ಗ್ಗ 
ತ 
ಡೆ 
12 
ಉಲಿ 
1 
ವ್ರ ್ಟಾ 
ತೌ 
14 ಹು 
16. ೮13 
ಉ್ರ 


ಬ್ಬು 


ಸ್ರ 


|! 


ು ರಾ 
ಜಡ ತ್ರ 
ಜ.8 
ಎ6 
ಇ 
೯ 
ಕ್ಟ 
ಚಾ 
ತ 
ಕ 
ವು 
ಗ 


ನಿಯಿದ್ದ ಇಂದಿನ 


ಸ್ಯ 


ಬ್ರಹ್ಮಪ್ಪ ರಿಗೆ 


